ಪ್ರೌಢಶಾಲೆಯ ಹಿರಿಯ 
ತರಗತಿಗಳಿಗಾಗಿ ಸಮಸ್ಯೆಗಳು 


ಸಮಸ್ಥೆಗಳ ಸಂಪಾದಕರು: ಸಮಸ್ಯೆ 1-51 
ಪೃಥ್ಧಿಜಿತ್‌ ಡೇ ಮತ್ತು ABCD ಒ೦ದು ಚಕ್ರೀಯ ಚತುರ್ಭುಜ ಮತ್ತು ಅದರ ಕರ್ಣಗಳಾದ AC ಮತ್ತು BD 
ಶೆ.ಲೇಶ್‌ ಶಿರಾಲಿ ಪರಸ್ವರ ಲಂಬವಾಗಿವೆ ಎಂದು ಕಲ್ಪಿಸಿಕೊಳ್ಳೋಣ. ಕರ್ಣಗಳೆರಡೂ ಸಂಧಿಸುವ ಬಿಂದುವು 
* X ಆಗಿರಲಿ. P ಬಿಂದುವು B೮೦ ಯ ಮಧ್ಯಬಿಂದುವಾಗಿರಲಿ. ಈಗ ADಗೆ PX 
ಲಂಬವಾಗಿದೆ ಎಂದು ಸಾಧಿಸಿ. 


ಸಮಸ್ಯೆ VI-1-S.2 

4,b,c ಗಳು ಸೊನ್ನೆಯಲ್ಲದ ಮೂರು ವಾಸ್ತವ ಸಂಖ್ಯೆಗಳಾಗಿರಲಿ. ॥,,೭ ಗಳು ಸಮಾಂತರ 
ಶ್ರೇಢಿಯಲ್ಲಿದ್ದರೆ ಮತ್ತು ಶಿ, ೭,೩ ಗಳು ಗುಣೋತ್ತರ ಶ್ರೇಢಿಯಲ್ಲಿದ್ದರೆ ೭,0, ಗಳು ಸಮನ್ನಯ 
ಶ್ರೇಢಿಯಲ್ಲಿವೆ ಎಂದು ಸಾಧಿಸಿ ಮತ್ತು ॥ : b : ೭ ಅನುಪಾತವನ್ನು ಕಂಡುಹಿಡಿಯಿರಿ. 


ಸಮಸ್ಯೆ VI-1-S.3 

ಈ ಕೆಳಕಂಡ ಮೊತ್ತವು ಪೂರ್ಣಾಂಕವಲ್ಲ ಎಂಬುದನ್ನು ಸಾಧಿಸಿ: 
2 4 6 2016 
CR ST 


ಸಮಸ್ಯೆ VI-1-S.4 
ಆರು ಸತತ ಪೂರ್ಣಾಂಕಗಳ ಗುಣಲಬ್ದವು ಪರಿಪೂರ್ಣ ಘನ ಆಗಲು ಸಾಧ್ಯವಿಲ್ಲ ಎಂದು 
ಪ್ರಮಾಣೀಕರಿಸಿರಿ. 


ಸಮಸ್ಯೆ VI-1-5.5 
೧ ಅಳತೆಯ ಭುಜಗಳುಳ್ಳ ಚೌಕವು ವೃತ್ತಮೊಂದರಲ್ಲಿ ಅಡಕವಾಗಿದೆ. ಹಾಗೆ ಲಭ್ಯವಾದ 
ಖಂಡವೊಂದರಲ್ಲಿ ಅಡಕವಾಗಿರುವ ಚೌಕದ ಭುಜದ ಅಳತೆಯನ್ನು ಕಂಡುಹಿಡಿಯಿರಿ. 


ಸಂಚಿಕೆ ಳ-3ರಲ್ಲಿ (ನವೆಂಬರ್‌ 2016) ಪ್ರಕಟವಾದ ಸಮಸ್ಯೆಗಳಿಗೆ 
ಪರಿಹಾರಗಳು 


ಸಮಸ್ಯೆ ೪-3-5.1 ಗೆ ಪರಿಹಾರ 

ABCD ಒಂದು ಪೀನ ಚತುರ್ಭುಜವಾಗಿರಲಿ. ೌ, ೧,ಔ,5 ಗಳು ಕ್ರಮವಾಗಿ 

AB, BC,CD, DA ಭುಜಗಳ ಮಧ್ಧಬಿಂದುಗಳಾಗಿರಲಿ. PRS ಯಾವ ವಿಧವಾದ 
ಚತುರ್ಭುಜವಾಗುತ್ತದೆ? PRS ಜೌಕವಾಗಿದ್ದರೆ 48೦Dಿಯ ಕರ್ಣಗಳು ಪರಸ್ವರ 
ಲಂಬಕೋನದಲ್ಲಿವೆ ಎಂದು ಪ್ರಮಾಣೇಕರಿಸಿರಿ. 


ಪರಿಹಾರ: ಮಧ್ಯಬಿಂದು ಪ್ರಮೇಯದ ಆಧಾರದ ಮೇರೆಗೆ ಲ್ಲ ಮತ್ತು ಭುಜಗಳು AC 
ಗೆ ಸಮಾಂತರವಾಗಿವೆ ಮತ್ತು? - RS - ೦/2. ಆದ್ದರಿಂದ PQRS ಒಂದು 


ಅಟ್‌ ರೈಟ್‌ ಆ್ಯಂಗಲ್ಫ್‌ | ಸಂಚಿಕೆ 1, ಜನವರಿ 2021 73 


74 


ಸಮಾಂತರ ಚತುರ್ಭುಜವಾಗಿದೆ. PQRS ಚೌಕವಾಗಿದ್ದರೆ, ಆಗ P೧೦ :೦ಔ. ಆದರೆ ರ ಬುಜವು AC ಗೆ ಸಮಾಂತರವಾಗಿದೆ ಮತ್ತು 
QR ಭುಜವು BD ಗೆ ಸಮಾಂತರವಾಗಿದೆ. ಆದ್ದರಿಂದ ACBD. 


ಸಮಸ್ಯೆ ೪-3-.2 ಗೆ ಪರಿಹಾರ 

ABCD ಒಂದು ಪೀನ ಚತುರ್ಭುಜವಾಗಿರಲಿ. ೌ, ೦, ಔ,5 ಗಳು ಕ್ರಮವಾಗಿ AB, BC, CD, ಸಿ ಭುಜಗಳ ಮಧ್ಧಬಿಂದುಗಳಾಗಿರಲಿ. 
ರ ಮತ್ತುಳ ಕ್ರಮವಾಗಿ A೦ ಮತ್ತು ಗಳ ಮದ್ಧಬಿಂದುಗಳಾಗಿರಲಿ. PR, ೦5 ಮತ್ತು ಟಳ ರೇಖೆಗಳು ಸಹವರ್ತಿಗಳಾಗಿರುತ್ತವೆ 
ಎಂದು ಸಾಧಿಸಿ. 

ಪರಿಹಾರ: PRS ಒಂದು ಸಮಾಂತರ ಚತುರ್ಭುಜ ಎಂಬುದನ್ನು ಗಮನಿಸಿ. PR ಮತ್ತು 95 ಗಳು X ನಲ್ಲಿ ಸಂಧಿಸಲಿ. PR ಮತ್ತು 
95 ಎರಡೂ ರೇಖೆಗಳ ಮಧ್ಯಬಿಂದು X ಆಗಿದೆ ಎಂಬುದನ್ನು ಗಮನಿಸಿ. ತ್ರಿಕೋನ ADB ಯಲ್ಲಿ 5 ಮತ್ತು ೪ ಗಳು ಕ್ರಮವಾಗಿ AD 
ಮತ್ತು BD ಗಳ ಮಧ್ಯಬಿಂದುಗಳಾಗಿವೆ. ಆದ್ದರಿಂದ SV ಯು AB ಗೆ ಸಮಾಂತರವಾಗಿದೆ ಮತ್ತು SV = AB/2. AABC ಯಲ್ಲಿ U 
ಮತ್ತು ಲಿ ಗಳು ಕ್ರಮವಾಗಿ AC ಮತ್ತು B€ ಗಳ ಮಧ್ಯಬಿಂದುಗಳಾಗಿವೆ. ಆದ್ದರಿಂದ 1೦ ಮ ಔಗೆ ಸಮಾಂತರವಾಗಿದೆ ಮತ್ತು 

ಲ್ಲ = AB/2. ಆದ್ದರಿಂದ ಚತುರ್ಭುಜ ೦USV ಯಲ್ಲಿ ಒಂದು ಜೊತೆ ವಿರುದ್ಧ ಬಾಹುಗಳಾದ SV ಮತ್ತು 1೧ ಪರಸ್ಸರ 
ಸಮಾಂತರವಾಗಿವೆ ಮತ್ತು ಸಮವಾಗಿವೆ. ತತ್ಕಾರಣ 2USV ಒಂದು ಸಮಾಂತರ ಚತುರ್ಭುಜವಾಗಿದೆ. ಸಮಾಂತರ ಚತುರ್ಭುಜದ 
ಕರ್ಣಗಳು ಪರಸ್ಸರ ಛೇದಿಸುವುದರಿಂದ ೫ ಬಿಂದುವು (೪ ಯ ಮೇಲೆಯೇ ಇರಬೇಕು. ಆದ್ದರಿಂದ PR, ೧5 ಮತ್ತು UY ರೇಖೆಗಳು 
ಸಹವರ್ತಿಗಳಾಗಿರುತ್ತವೆ. 


ಸಮಸ್ಯೆ ೪-3-.3 ಗೆ ಪರಿಹಾರ 

ಇಲ್ಲಿ ಒಟ್ಟಾರೆ 12 ದೀಪಗಳಿವೆ ಆರಂಭದಲ್ಲಿ ಎಲ್ಲವನ್ನೂ ಆರಿಸಲಾಗಿವೆ. ಪ್ರತಿ ದೀಪಕ್ನೂ ಒಂದು ಸ್ಥಿಚ್‌ ಇದೆ. ದೀಪ ಪದ ಸ್ಥಿಚ್ಛನ್ನು ಒತ್ತಿದಾಗ 
ಅದರ ಸ್ಥಿತಿಯು ವ್ಧತಿರಿಕ್ಷವಾಗುತ್ತದೆ; ಎಂದರೆ ದೀಪ ಆನ್‌ ಆಗಿದ್ದರೆ ಸ್ಟಿಚ್‌ ಆಫ್‌ ಆಗಿರುತ್ತದೆ ಮಫ ಇದರ ವೃತಿರಿಕ್ಷವೂ 
ಸ್ಥಾಪಿತವಾಗುತ್ತದೆ ಪ್ರತಿ ಸುತ್ತಿನಲ್ಲಿ ಒಬ್ಬರು 5 ಸ್ಥಿಚ್ಛುಗಳನ್ನು ಮಾತ್ರ ಒತಬಹುದು. ಎಲ್ಲಸ್ಥಿಚ್ಚುಗಳನ್ನು ಆನ್‌ ಮಾಡಣ ಕನಿಷ್ಠ ಎಷ್ಟು 
ಸುತ್ತುಗಳ ಬೇಕಾಗುತ್ತವೆ? (ಹಾಂಗ್‌ ಕಾರಣ್‌ ಪೂರ್ವಭಾವಿ ಆಯ್ಕೆ ್ರಿ ಸ್ಪರ್ಧೆ 2015). 


ಪರಿಹಾರ: 1 ಸುತ್ತುಗಳ ನಂತರ ಎಲ್ಲ ಸ್ವಿಚ್ಚುಗಳು ಆನ್‌ ಆಗಿರುತ್ತವೆ ಎಂದು ಕಲ್ಲಿಸಿಕೊಳ್ಳೋಣ. ಆಗ ನಾವು ಒಟ್ಟಾರೆ 51 ಬಾರಿ 
ಸ್ಥಿಚ್ಚುಗಳನ್ನು ಆನ್‌ ಮಾಡಿರುತ್ತೇವೆ. ಪ್ರತಿ ದೀಪವೂ ತನ್ನ ಸ್ಥಿತಿಯನ್ನು ಬೆಸ ಸಂಖ್ಯೆಯಷ್ಟು ಬಾರಿ ಬದಲಾಯಿಸಬೇಕು ಎಂಬುದನ್ನು 
ಗಮನಿಸಿ. ಇಲ್ಲಿ ಒಟ್ಟಾರೆ 12 ದೀಪಗಳು ಇರುಪುವನಿನಿದ ದೇಪಗಳು ಸ್ಥಿತಿ ಬದಲಿಸಿದ ಒಟ್ಟು ಸಂಖ್ಯೆಯು ಸಮ ಸಂಖ್ಯೆ ಯಾಗಿರುತ್ತದೆ. 
ಆದ್ದರಿಂದ ೧ ಸಮ ಸಂಖ್ಯೆ ಯಾಗಿದೆ. ಇಲ್ಲಿ ಸ್ಪಷ್ಟವಾಗಿರುವ ಅಂಶವೆಂದರೆ n42, ಏಕದ ಹೆಚ್ಚೆಂದರೆ 5x2 10 ದೀಪಗಳನ್ನು 2 
ಸುತ್ತುಗಳಲ್ಲಿ ಚೆಳಗಿಸಬಹುದು. ಆದರೆ, ಈ ಇ೪ಕಂಡಂತೆ ನಾಲ್ಕು ಸುತ್ತುಗಳಲ್ಲಿ ನಾವು ಎಲ್ಲ ದೀಪ ಗಳನ್ನು ಬೆಳಗಿಸಬಹುದು. 


u 
ue 


:1,2,3,4,5ಸ್ಪಿಚ್ಚುಗಳನ್ನು ಒತ್ತಿ 


[es 
ue 


1 
2: 6,7, 8,9, 10 ಸ್ವಿಚ್ಚುಗಳನ್ನು ಒತ್ತಿ 
3: 7,8,9, 10, 11 ಸ್ಥಿಚ್ಚುಗಳನ್ನು ಒತ್ತಿ. 
4: 7,8,9, 10, 12 ಸ್ಲಿಚ್ಚುಗಳನ್ನು ಒತ್ತಿ. 


u 


[es 
pa 


ಆದ್ದರಿಂದ ಉತ್ತರವು 4 ಎಂಬುದು ಸಾಬೀತಾಗುತ್ತದೆ. 


ಮಸ್ಯೆ ೪-3-5.4 ಕೈ ಪರಿಹಾರ 
ಅಸಮ ತ್ರಿಕೋನದ ಒಂದು ಭುಜವು 5 ಘಟಿಕ ಮತ್ತೊಂದು ಭುಜವು 2 ಘಟಿಕಗಳದ್ದಾಗಿದ್ದರೆ ಮೂರನೆಯ ಭುಜದ ಅಳತೆಯು 
ಪೂರ್ಣಾಂಕದ ಮೌಲ್ಯದಲ್ಲಿ ಎಷ್ಟು ಇರುತ್ತದೆ ಎಂದು ಕಂಡುಹಿಡಿಯಿರಿ. 


ಪರಿಹಾರ: ತ್ರಿಕೋನವನ್ನು ABC ಎಂದು ಕರೆಯೋಣ. ಔ€ =, CA =, AB = c ಆಗಿರಲಿ. ತ್ರಿಕೋನವು ಅಸಮಭುಜ 
ತ್ರಿಕೋನವಾದುದರಿಂದ ೧ < b < ೭ ಎಂದು ಕಲ್ಪಿಸಿಕೊಳ್ಳಬಹುದು. ಗ, ಗ, ಗಿ ಗಳು BC, ೦, 4B ಗಳ ಎತ್ತರದ ಅಳತೆಯನ್ನು 
ಕ್ರಮವಾಗಿ ಪ್ರತಿಪಾದಿಸುವುದಾದರೆ, ಆಗ > ಗ > ಗಿ ಮತ್ತುಂಗಿ = bh = ಲ - 2h ; ಇಲ್ಲಿಗ ತ್ರಿಕೋನದ ಕ್ಷೇತ್ರಫಲವನ್ನು 
ಸೂಚಿಸುತ್ತದೆ. ಸಮಸ್ಯೆಯಲ್ಲಿ ದತ್ತ ಅಂಶಗಳ ಪ್ರಕಾರ - 5. 1 +b > ೭ ಆಗಿರುವುದರಿಂದ 


1 1 1 
RO 
ಆಗಿಯೇ ಇರುತ್ತದೆ. 


ಆಟ್‌ ರೈಟ್‌ ಆ್ಯಂಗಲ್ಫ್‌ | ಸಂಚಿಕೆ 1, ಜನವರಿ 2021 


ಗ = 2 ಆಗಿದ್ದರೆ, ಡಿ ಯು ಪೂರ್ಣಾಂಕವೇ ಆಗಿರುವುದರಿಂದ ॥. - 1 ಆಗಿರಲು ಮಾತ್ರ ಸಾಧ್ಯ. ಆದರೆ ಇದರಿಂದ7/10 > 1 ಎಂಬ 
ಅನರ್ಥ ಸಮೀಕರಣ ದೊರಕುತ್ತದೆ. ಹೀಗಾಗಿ ಗಿ - 2. ಗ, > ಗ. - 2 ಎಂಬುದು ವಾಸ್ತವ ಅಂಶವಾದುದರಿಂದ ನಮಗೆ 

2 <y < 10/3 ಎಂಬ ಸಮೀಕರಣ ದೊರಕುತ್ತದೆ. ಆದ್ದರಿಂದ - 3. 

ಸಮಸ್ಯೆ ೪-3-5.5 ಕೈ ಪರಿಹಾರ 


ಮೂರು ಅಂಕಿಗಳ ಸಂಖ್ಲೆಯಾದ ABC 27ರಿಂದ ಭಾಗಿಸಬಲ್ಲದ್ದಾಗಿದ್ದರೆ, ಮೂರು ಅಂಕಿಗಳ ಸಂಖ್ದೆಗಳಾದ BA ಮತ್ತು €AB ಸಹ 
276೦ದ ಭಾಗಿಸಬಲ್ಲಂತಹವು ಎಂದು ನಿರೂಪಿಸಿರಿ. 


ಪರಿಹಾರ: Aಔ೦ ಯು 9 ರಿಂದ ಭಾಗಿಸಬಲ್ಲದ್ದಾದ್ದರಿಂದ ಒಂಬತ್ತು A + B + ಯನ್ನೂ ಭಾಗಿಸುತ್ತದೆ. 7 ಧನಾತ್ಮಕ 
ಪೂರ್ಣಾಂಕವಾಗಿದ್ದುA +B+C=9meಗಿರಲಿ. ಆಗ, 


BCA — ABC = (100B + 10C + A) — (100A + 10B + C) 
= 90B +9C —99A 
=9(A+B+C)—108A + 81B 
=27(—4A + 3B + 3m), 


ಹಾಗೂ 


CAB — ABC = (100C + 10A + B) — (100A + 10B + C) 
=99C —90A — 9B 
=—81A +108C —9(A+B+C) 
= —81A + 108C — 81m 
=27(—3A +4C — 3m). 


ಆದ್ದರಿಂದ BCA ಮತ್ತು CAB ಸಹ 27ರಿಂದ ಭಾಗಿಸಬಲ್ಲಂತಹವು. 


ಅನುವಾದ : ಎನ್‌. ರಾಮನಾಥ್‌ 


ಅಟ್‌ ರೈಟ್‌ ಆ್ಯಂಗಲ್ಫ್‌ | ಸಂಚಿಕೆ 1, ಜನವರಿ 2021 


